ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಟೆಂಬರ್‌, 2020 


ಕೂರೋನಾ ಸಂಬಂಧಿಸಿದ ಸಾಮಾಗಿಗಳ ಗುಣಮಟ್ಟದ ಬಗ್ಗೆ 


ಶ್ರೀ ಆರ್‌. ಧರ್ಮಸೇನ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) :- 


765 (997) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 
ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕೊರೋನಾ ಸಂಬಂಧವಾಗಿ ಖರೀದಿಸಿದ ಸಾಮಾಗಿಗಳ ಗುಣಮಟ್ಟ ಸರಿಯಿಲ್ಲವೆಂದು ಹಿಂಪಡೆದ 
ಸಾಮಾಗಿಗಳ ಪ್ರಮಾಣ ಎಷ್ಟು ; 


(ಆ) ಯಾವ ಯಾವ ಸಾಮಾಗಿಗಳನ್ನು ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರು ತಿರಸ್ಕರಿಸಿದ್ದಾರೆ ; 
(ಜಿಲ್ಲಾವಾರು ವಿವರ ನೀಡುವುದು) 


(ಇ) ಕಳಪೆ ಗುಣಮಟ್ಟಿದ ಸಾಮಾಗಿ ವೀಡಿದ ಸಂಸ್ಥೆಗಳ ವಿರುದ್ದ ಯಾವ ಕ್ರಮಗಳನ್ನು 
ತೆಗೆದುಕೊಳ್ಳಲಾಗಿದೆ? (ವಿವರ ನೀಡುವುದು) 


